ಕರ್ನಾಟಿಕ ವಿಧಾನ ಪರಿಪತ್ತು 


(1 : 2142 
(2) 
(3) 
W 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಜಿವರು 


:- ಶ್ರೀಮತಿ ಭಾರತಿ ಶೆಟ್ಟಿ (ನಾಮ ನಿರ್ದೇಶನ ಹೊಂದಿದವರು) 
: 25.03.2021 
: ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು 


ಶಾಸನ ರಚನೆ ಸಚಿವರು 


ಸರ್ಕಾರ 
ವಿರುದ್ಧವಿರುವ 
ಹೈಕೋರ್ಟ್‌ನಲ್ಲಿ ಎಷ್ಟಿವೆ; 


ಪುಕರಣಗಳು 


ಉತ್ತರ 

ಕರ್ನಾಟಿಕ ಉಚ್ಚೆ ನ್ಯಾಯಾಲಯದಲ್ಲಿ ಬಾಕಿ ಇರುವ 
ಸಿವಿಲ್‌ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 

* ಸರ್ಕಾರದ ಪ್ರಕರಣಗಳ ಸಂಖ್ಯೆ: 692 

* ಸರ್ಕಾರದ ವಿರುದ್ಧವಿರುವ ಪ್ರಕರಣಗಳ ಸಂಖ್ಯೆ: 


ಸದರಿ ಪ್ರಕರಣದಲ್ಲಿ 


ವಿವಿಧ ಕಾರಣಗಳಿಂದ ಸರ್ಕಾರಕ್ಕೆ 
ಸಂಬಂಧಿತ ವ್ಯಾಜ್ಯಗಳ. ವಿಲೇವಾರಿ 


ವಿಳಂಬದಿಂದ ಸರ್ಕಾರದ ಆಸ್ತಿ 
ಸದ್ಮಳಕೆಗೆ ಸಮಸ್ಯೆ ಆಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಪ್ರಕರಣಗಳ ಶೀಘ್ರ 
ವಿಲೇವಾರಿಗೆ ಸರ್ಕಾರ ಉಜ್ಜ್‌ 
ನ್ಯಾಯಾಲಯದ ನ್ಯಾಯಮೂರ್ತಿಗಳ 
ಜೊತೆ ಚರ್ಚಿಸುವುದ್ಯೇ; 


ಯಥಾಸ್ಥಿತಿ | ಮಾನ್ಯ 
ಕಾಪಾಡುವ ಎಷ್ಟು ಪ್ರಕರಣಗಳಿವೆ; ಆದೇಶಗಳು 


21735 
ನ್ಯಾಯಾಲಯಗಳು ನೀಡುವ ಯಥಾಸ್ಥಿತಿ 
ಕಾಲ ಕಾಲಕೆ ವಿಸ್ತರಣೆ ಮತ್ತು 
ರದ್ದುಗೊಳ್ಳವ . ಕಾರಣ, ನಿಖರವಾದ ಅಂಕಿ 
ಸಂಖ್ಯೆಗಳನ್ನು ಒದಗಿಸಲು ಸಾಧ್ಯವಾಗುವುದೀ 


ಇಲ್ಲ 


ಒಂದು ವೇಳೆ ಸಮಸ್ಯೆ ಉದವಿಸಿದಲ್ಲಿ ಉಚ್ಚ 
ನ್ಯಾಯಾಲಯದೊಂದಿಗೆ ವ್ಯವಹರಿಸಿ ಸೂಕ್ತ ಕಮ 
ತೆಗೆದುಕೊಳ್ಳಲಾಗುವುದು. 


ಸರ್ಕಾರಕ್ಕೆ ಸಂಬಂಧಿಸಿದ ಪ್ರಕರಣಗಳ 
ಕುರಿತಂತೆ ಕಾಲಮಿತಿಯಲ್ಲಿ ನ್ಯಾಯ 
ಸಿಗುವಂತೆ ಮಾಡಲು ಬಾಕಿ ಇರುವ 
ಪ್ರಕರಣಗಳ ಸಂಖ್ಯೆಗೆ ಅನುಗುಣವಾಗಿ 


ಮಲಿಕ್‌ ಮಜರ್‌ ಸುಲ್ತಾನ್‌ ಮತ್ತು ಇನಾಮು ಇ 
ಉತ್ತರ ಪ್ರದೇಶ ಲೋಕಸೇವಾ ಆಯೋಗ ಮತ್ತು ಇತರರು 
ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 
ನ್ಯಾಯಾಧೀಶರ ಹುದ್ದೆಯ ನೇಮಕಾತಿ 


ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಿಸಲು | ಮಾರ್ಗಸೂಚಿಗಳನ್ನು ಹೊರಡಿಸಿ ವೇಳಾಪಟ್ಟಿಯನ್ನು 
ಸರ್ಕಾರದ ಕ್ರಮಗಳೇನು; ನಿಗದಿಪಡಿಸಿರುತ್ತದೆ. ಸದರಿ ಮಾರ್ಗಸೂಚಿಯಲ್ಲಿ 
ನಿಗದಿಪಡಿಸಿದ ವೇಳಾಪಟ್ಟಿಯನ್ವಯ ಸಿವಿಲ್‌/ಜಿಲ್ಲಾ 
ವ್ಯಾಯಾಧೀಶರುಗಳನ್ನು ನೇಮಕಾತಿ ಮಾಡಲಾಗುತ್ತಿದೆ. 
ಕಾಲಮಿತಿಯ ನಿಯಮ ಕಡ್ಡಾಯವಾಗಿ 
ಪಾಲನೆಯಾಗುವಂತೆ ಸರ್ಕಾರ ಎಚ್ಚರಿಕೆ ಹೌದು 
ವಹಿಸುವುದೇ? | 
(ಸ೦ಖ್ಯೆ: ಲಾ-ಎಲ್‌ಎಸಿ/76/2021) 
(ಬಸವರಾಜ ಬೊಮ್ಮಾಯಿ) 


ಗೃಹ ಮತ್ತು ಕಾನೂನು, ಸಂಸದೀಯ 
ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವರು, 
ಕರ್ನಾಟಿಕ ಸರ್ಕಾರ. 


